ಐ ಪಂಡರ್‌... ಶಾಲಾ ವಿಜ್ಞಾಪದ ಮರುಶೋಧನೆ | ಜುಲೈ ೨೦18 


ಅನೇಕ ಸಂದರ್ಭಗಳಕಲ್ಲ ನಮ್ಮ ಆಸಕ್ತಿ ರೂಪುಗೊಂಡ 
ಬಗೆಯನ್ನು ಹೇಳುವುದು ಕಷ್ಟ. ನನ್ನ ಜೀವನದಲ್ಲೂ 
ಸಹ ಇದೇ ಒಂದು ಸಂದರ್ಭ ವಿಜ್ಞಾನದಲ್ಲಿ ನನಗೆ 
ಆಸಕ್ತಿ ಮೂಡುವಂತೆ ಮಾಡಿತು ಎಂದು ಬೆರಳು 
ಮಾಡಿ ತೋರಿಸುವಂತಹ ಘಟನೆಯೇನೂ ನಡೆದಿಲ್ಲ. 
ನಿಜವಾಗಿಯೂ, ನಾನು ಈ ಬಗ್ಗೆ ಯೋಚಿಸಿದಾಗ, 
ಹಲವಾರು ಘಟನೆಗಳು ಇದಕೆ ವಿರುದ್ಧವಾಗಿದ್ದು, ನಾನು 
ಶಿಕ್ಷಣದಲ್ಲ ಮುಂದುವರೆಯುವುದೇ ಕಷ್ಟಸಾಧ್ಯವಾಗಿತ್ತು. 
ಕೆಲವೊಮ್ಮೆ ನಾವು ಹುಳ್ತನಿಂದ ಹಲವು ಆಸಕ್ತಿಗಳನ್ನು 
ರೂಢಿಸಿಕೊಂಡಿರುತ್ತೇವೆ ಅಥವಾ ನಮ್ಮ ವ್ಯಕ್ತಿತ್ವಕ್ಕೆ ಕೆಲವು 
ಅಭ್ಯಾಸಗಳು ಮಾತ್ರ ಸರಿ ಹೊಂದುತ್ತವೆ. ವಿಜ್ಞಾನ ನನಗೆ 
ಸರಿಹೊಂದಿದೆ ಅಥವಾ ನಾನು ಅದಕ್ಕೆ ಸರಿಹೊಂದಿದ್ದೇನೆ 
ಅಂದುಕೊಂಡಿದ್ದೇನೆ. ನಾನು ಸದಾ ನಮ್ಮ ಸುತ್ತ ಮುತ್ತ 
ನಡೆಯುವ ಸಂಗತಿಗಳನ್ನು ವೀಕ್ಷಿಸುತ್ತಿದ್ದೆ ಮತ್ತು 
ಗಮನಿಸುತ್ತಿದ್ದೆ. ಹೀಗೆ ನೋಡಿದಾಗ, ಅತ್ಯಂತ ಸರಳ 
ಸಂಗತಿಗಳಾದ ಕುದಿಯುವುದು. ಹುರಿಯುವುದು. 
ತೇಲುವುದು, ಮುಳುಗುವುದು ಎಲ್ಲದರಲ್ಲೂ ವಿಜ್ಞಾನವಿದೆ. 


ಇಲ್ಲ ನೀವು ಇದು ಏಕೆ ಮತ್ತು ಹೇಗೆ ಆಗುತ್ತದೆ 

ಎಂದು ಪ್ರಶ್ನಿಸಿದಾಗಲೇ ನಿಮಗೆ ವಿಜ್ಞಾನದಲ್ಲ ಆಸಕ್ತಿ 
ಉಂಬಾಗುತ್ತದೆ. ಆಸಕ್ತಿ ಎನ್ನುವುದು ತೀರ ಸ್ಥಾಭಾವಿಕ 
ಮತ್ತು ವೈಯಕ್ತಿಕ ಜ್ಯೋತಿ ಯಾವ ಕಿಡಿಯೂ ಅದನ್ನು 
ಹತ್ತಿಸಿ ಉರಿಸಬೇಕಾಗಿಲ್ಲ. 


2. ಶಾಲಾದಿನಗಳಲ್ಲ ನಿಮಗೆ ವಿಜ್ಞಾನದಲ್ಲ ಆಸಕ್ತಿ 
ಮೂಡಲು ಪೂರಕವಾದ ಯಾವುದಾದರೂ 
ಒಂದೆರಡು ಸಂಗತಿಗಳನ್ನು ಹಂಚಿಕೊಳ್ತುವಿರಾ? 

ನನ್ನ ಪ್ರಕಾರ ಶಾಲೆಗಳು ಮಕ್ಕಳಗೆ ತಮ್ಮ ತಮ್ಮ ಆಸಕ್ತಿಯ 

ಹಾದಿಯಲ್ಲ ಮುಂದುವರೆಯಲು ಪೂರಕವಾಗಿ ಇನ್ನೂ 
ಹೆಚ್ಚು ಹೆಚ್ಚು ಕೆಲಸ ಮಾಡಬೇಕೆಂದು ಅನ್ನಿಸುತ್ತದೆ. ಹೆಚ್ಚು 
ಸಂದರ್ಭಗಕಲ್ಪ್ಲ ನಿಮ್ಮ ಆಸಕ್ತಿ ಅಥವಾ ಕನಸುಗಳ ಕಡೆಗೆ 
ಕೊಂಡೊಯ್ಯಬಲ್ಲ ವೃತ್ತಿಕ್ಷೇತಗಳ ಅಥವಾ ವೃತ್ತಿಯೇತರ 
ಕ್ಷೇತ್ರಗಳ ಬಧ್ಗೆ ನಿಮ್ಮ ಶಿಕ್ಷಕರಿಗೆ ಕನಿಷ್ಠ ಅರಿವು 
ಇರುವುದಿಲ್ಲ. ಮೊದಲಗೆ, ಪ್ರತಿಯೊಬ್ಬರೂ ಪ್ರತಂತ್ರವಾಗಿ 
ಯೋಚಿಸುವುದನ್ನು ಉತ್ತೇಜಸುವ ಪಠ್ಯಕ್ರಮ ಬೇಕು. 
ಎರಡನೆಯದಾಗಿ, ವಿದ್ಯಾರ್ಥಿಗಳು ತಮ್ಮ ಗುರಿ 
ತಲುಪುವಂತೆ ನೋಡಿಕೊಳ್ಳುವುದು ಶಿಕ್ಷಕರ ಜವಾಬ್ದಾರಿ. 
ನಮ್ಮಲ್ಲಿ ಬಹಳಷ್ಟು ಭಾರತೀಯ ವಿದ್ಯಾರ್ಥಿಗಳಗೆ ತಮ್ಮ 
ಬದುಕನ್ನು ರೂಪಿಸಬಲ್ಲ ಅವರ ಜೀವನೋಪಾಯಕ್ಕೆ 
ಮಾರ್ಗದರ್ಶಕರಾಗಬಲ್ಲ ಉತ್ತಮ ಮತ್ತು ನುರಿತ ಶಿಕ್ಷಕರು 
ದೊರೆಯುವುದು ದುರ್ಲ೯ಭಛವಾಗಿದೆ. ಹಿಂದಿಗಿಂತಲೂ 
ಈಗ ಸಂಶೋಧನೆಗಳು ಸಾಂಪದಾಲಯುಕವಾಗಿ 
ಮುಂದುವರೆದಿದ್ದರೂ. ವಿದ್ಯಾರ್ಥಿಗಳು ಇದರ ಬದ್ದ 
ನಿಜವಾಗಿಯೂ ಉತ್ಸಾಹ ತೋರುತ್ತಿಲ್ಲ ಮತ್ತು ಠ ಪಥದ 
ಬದ್ಧೆ ಸರಿಯಾಗಿ ತಿಆದುಕೊಂಡಿಲ್ಲ. 


G8. ನಿಮ್ಮ ಪ್ರಸಕ್ತ ಕಾರ್ಯಗಳ ಬದ್ದೆ ನಮಗೆ ಸ್ವಲ್ಪ 
ತಿಆಸಿ 
ನನಗೆ ಆಕರ ಕೋಪಗಳ (ಫ್ಲೆಮ್‌ ಸೆಲ್‌ಗಕು) (ವಿಶೇಷ 
ಜೀವಕೋಪಗಳಾಗಿ ರೂಪಾಂತರವಾಗಬಲ್ಲ ಭೇದಾತೀತ 
ಜೀವಕೋಶಗಳನ್ನು ಆಕರ ಕೋಶಗಳು ಎನ್ನುತ್ತಾರೆ) 
ಬಗ್ಗೆ ಆಸಕ್ತಿ ಹಾಗಾಗಿ ಇದರ ಕಾರ್ಯವೈಖರಿಯನ್ನು 
ತಿಆದುಕೊಳ್ಳಲು ನನ್ನ ಪಿಎಚ್‌ಡಿ ಸಂಶೋಧನೆಯನ್ನು 
ಆರಂಭಿಸಿದೆ. ಆರಂಭಕ ದಿನಗಳಕಲ್ಪ ನನ್ನ 
ಸಂಶೋಧನೆಯು ಯಕ್ಕೃತ್ತಿನ (ಅವರ್‌) ದರಸ್ತಿಯಲ್ಪ 
ಹೆಮ್ಯಾಲೋಪೋೊೋಯಟಕ್‌ ಆಕರ ಕೋಶಗಳ 
ಪಾತ್ರವನ್ನು ಕುರಿತಾಗಿತ್ತು. (ಎಚ್‌ಎಸ್‌ಸಿ: ರಕ್ತ ಕಣಗಳ 


ಜೀವಕೋಶಗಳು ಮತ್ತು ಮೂಕೆಯ ಮಜ್ಜೆಯಲ್ಪರುತ್ತವೆ). 
ಇವು ಚಿರಪರಿಚಿತವಾಗಿದ್ದು, ಅನೇಕ ವರ್ಷಗಳಂದಲೂ 
ವೈದ್ಯಕೀಯ ಉಪಯೋಗದಲ್ಲವೆ. ಆದರೆ ನನ್ನ 

ಪಿಎಚ್‌ಡಿ ಸಂಶೋಧನೆ ಮುಗಿಯುವ ಹೊತ್ತಿಗೆ ನನ್ನಲ್ಲ 
ಹೊಸ ಹೊಸ ಪ್ರಶ್ನೆಗಳು ಹುಟ್ಟಕೊಂಡವು. ಬಹುಶಃ ಈ 
ಪಶ್ನೆಗಳಗೆ ಉತ್ತರ ಕಂಡುಕೊಂಡರೆ ವೈದ್ಯಕೀಯರಂಗದಲ್ಲ 
ನಾವು ಆಕರ ಕೋಶಗಳನ್ನು ಇನ್ನೂ ಹೆಚ್ಚು 

ಉತ್ತಮವಾಗಿ ಉಪಯೋಗಿಸಬಹುದು. ಉದಾಹರಣೆಗೆ, 
ಮಗುವಿನ ಜನನವಾದಾಗ ಹೊಕ್ಕಳ ಬಳ್ಳಯ ರಕ್ತ 
ನಿರುಪಯುಕ್ತವಾಗಿದ್ದು ಅದರಲ್ಲ ಎಚ್‌ಎಸ್‌ಸಿಗಳು 
ಇರುತ್ತವೆ ಇದನ್ನು ಕಸಿ ಮಾಡಿ ಹಲವಾರು ಕಾಲುಲೆಗಳ 
ಚಿಕಿತ್ತೆಗೆ ಉಪಯೋಗಿಸಬಹುದು. ಆದರೆ, ಹೊಕ್ಕಳ ಬಳ್ಳಯ 
ಎಚ್‌ಎಸ್‌ಸಿಗಕು ಮೂಳೆ ಮಚ್ಚೆಯ ಎಚ್‌ಎಸ್‌ಸಿಗಳಗಿಂತ 
ಕಡಿಮೆ ಸಂಖ್ಯೆಯಲ್ಲರುತ್ತವೆ ಮತ್ತು ಅವುಗಳ ಒಬ್ಬಾರೆ 
ಕಾರ್ಯ ವಿಠಂಬವಾಗಿರುತ್ತದೆ. ವೈದ್ಯಕೀಯ ಕಸಿಗಳಲ್ಲ 
ಈ ಹೊಕ್ಕಳ ಬಳ್ಳಿಯ ಎಚ್‌ಎಸ್‌ಸಿಗಳನ್ನು ಸೂಕ್ತವಾಗಿ 
ಉಪಯೋಗಿಸುವುದೇ ನನ್ನ ಆಸಕ್ತಿಯಾಗಿದೆ. ಇದೇ 

ನನ್ನು ಗುರಿ. ಇದನ್ನು ಸಾಧಿಸಲು ನಾವು ಚಿಕ್ಕ ಚಿಕ್ಕ ಪ್ರಾಣಿ 
ಮಾದರಿಗಳ ಮೂಲಕ ಭ್ರೂಣದಲ್ಲ ರಕ್ತ ಸಂಚಾರದ 
ವ್ಯವಸ್ಥೆಯು ಬೆಳೆಯಲು ಸಹಾಯಕಾರಿ ಅಂಶಗಳನ್ನು 
ತಿಆದುಕೊಳ್ಳುವ ಪ್ರಯತ್ನದಲ್ಲದ್ದೇವೆ. 


ಎಚ್‌ಎಸ್‌ಸಿಗಳ ಮತ್ತೊಂದು ಪ್ರಮುಖ ಪರ್ಯಾಯ 
ಮೂಲವೆಂದರೆ ಭ್ರೋಕೀಯ ಆಕರ ಕೋಶಗಳ 
(ಎಂಜ್ರಯಾನಿಕ್‌ ಸ್ಟೆಮ್‌ ಸೆಲ್‌- ಇಎಸ್‌ಸಿ) 
ಉಪಯೋಗ. ಮಾನವ ಶರೀರದ ಯಾವುದೇ 
ಜೀವಕೋಶವನ್ನಾದರೂ ಇವು ತಯಾರಿಸಬಹುದು. 
ಆದರೆ ಇದರಿಂದ ಪಡೆದ ಎಚ್‌ಎಸ್‌ಸಿಗಳು 
ಸಂಪೂರ್ಣವಾಗಿ ಕ್ರಿಯಾಶೀಲವಾಗಿರುವುದಿಲ್ಲ. 
ಇಎಸ್‌ಸಿ ಗಳಂ೦ದ ಎಚ್‌ಎಸ್‌ಸಿಗಳನ್ನು ಪಡೆಯಲು 
ನಾವು ಭ್ರೂಣದ ಬೆಳವಣಿಗೆಯನ್ನು ಅನುಸರಿಸಬೇಕು. 
ಆದ್ದರಿಂದ ಭ್ರೂಣ ಬೆಳವಣಿಗೆಯ ಅಧ್ಯಯನ ಈ 
ಬೆಳವಣಿಗೆ ಬದ್ಧೆ ಉತ್ತಮ ತಿಳುವಳಕೆ ನೀಡಬಹುದು. 


4. ಯಾವ ಅನುಭವಗಳು ನಿಮಗೆ ನಿಮ್ಮ ಪಸ್ತುತ 
ಕೆಲಸದ ಆಯ್ಕೆ ಮತ್ತು ಸ್ಟರೂಪಕ್ಷೆ ಕಾರಣವಾಗಿವೆ? 


ನಾನು ದೆಹಅ ವಿಶ್ವವಿದ್ಯಾನಿಲಯದಲ್ಲ ಸಾತಕೋತ್ತರ 
ಪದವಿಯನ್ನು ಸಸ್ಯಶಾಸ್ತದಲ್ಲ ಪಡೆದೆ. ಅಲ್ಲ ಕಅಸುತ್ತಿದ್ದ 


ಹಳೆಯ ಕಾಲದ ವಿಜ್ಞಾನ ಶೈಅಯಿಂದ ನಾನು ಸಂತೋಷ 
ಪಟ್ಟಿ. ಹಲವಾರು ದಶಕಗಳಂದ ಅನೇಕ ವಿಜ್ಞಾನಿಗಳು 


ಐ ಪಂಡರ್‌... ಶಾಲಾ ವಿಜ್ಞಾಪದ ಮರುಶೋಧನೆ | ಜುಲೈ ೨೦18 


ಅಭವೃದ್ಧಿ ಪಡಿಸಿದ ಆ ಅದ್ಭುತ ವಿಜ್ಞಾನ ನಿಜಕ್ಸೂ ನನಗೆ 5. ನಿಮ್ಮ ಕೆಲಸದಲ್ಲ ಒಂದು ವಾಡಿಕೆಯ ದಿನ 
ಪ್ರೇರಣೆಯಾಲಯುತು. ಸಸ್ಯ ಅಂಗಾಂಶ ಕೃಷಿಯನ್ನು ಹೇಗಿರುತ್ತದೆ? 

ವಿಶೇಷ ವಿಷಯವನ್ನಾಗಿ ಆಯ್ದೆ ಮಾಡಿಕೊಂಡ ಒಬ್ಬ ಸಂಶೋಧಕನಿಗೆ ವಾಡಿಕೆಯ ದಿನ ಎನ್ನುವುದು 
ನನಗೆ ಈ ಕ್ಷೇತ್ರದಲ್ಲ ಕೆಲಸ ಮಾಡುತ್ತಿದ್ದಂತೆ, ಆತ ವೃತ್ತಿಜೀವನದ ಯಾವ ಹಂತದಲ್ಪದ್ದಾನೆ 

ಪ್ರಾಣಿ ಜೀವಕೋಶಗಳ ಅಂಗಾಂಶ ದುರಸ್ತಿಯ ಎನ್ನುವುದನ್ನು ಅವಲಂಚಸಿದೆ. ಸಂಶೋಧನೆಯ 
ಸಂಭವನೀಯತೆಯ ಬಣ್ಣೆ ಕುತೂಹಲ ಉಂಬಟಾಯುತು. ಆರಂಭದಲ್ಪ ಹತ್ತು ಹಲವಾರು ವರ್ಷಗಳು ನಾವು 
ನಿಮಗೆ ತಿಆದಿರುವಂತೆ ಸಸ್ಯಗಳಗೆ ಹೋಪಸಿದರೆ ಪ್ರಯೋಗಾಲಯಗಕಲ್ಲ ಕಳೆಯಬೇಕಾಗುತ್ತದೆ. ನನ್ನ 
ಪ್ರಾಣಿಯ ಅಂಗಗಳ ಪುನರುಜ್ಞೀವನಗೊಳ್ಳುವ ಜೀವನ ಈಗ ಬದಲಾವಣಿಯಾಗುತ್ತಿದ್ದು ನಾನೀಗ 
ಸಾಮರ್ಥ್ಯ ಸೀಮಿತವಾಗಿದೆ. ನಾನು 2೦೦3 ರಲ್ತ ಪರಿವರ್ತನೆಯ ಹಂತದಟದ್ದೇನೆ. ಕೇವಲ ಒಂದು 
ಪಿಎಚ್‌ಡಿಯನ್ನು ಪ್ರಾರಂಭಿಸಿದೆ ಆದರೆ ಅಷ್ಟರಲ್ಲ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಬಹುದಾದ ಪ್ರಯೋಗಗಳತ್ತ 
ಆಕರ ಕೋಶಗಳ ಸಂಶೋಧನೆ ಎಷ್ಟು ತ್ವರಿತವಾಗಿ ಹೆಚ್ಚು ಸಮಯ ಮತ್ತು ಗಮನ ಕೊಡದೆ ಹೊಸ ಹೊಸ 
ಮುಂದುವರೆದಿತ್ತೆಂದರೆ 2೦೦6 ರಲ್ಲ ಶೀನ್ಯ ಪ್ರಯೋಗಗಳನ್ನು ವಿನ್ಯಾಸಗೊಆಸುವ ಮತ್ತು ಹೊಸ 


ಯಮನಕ ಮತ್ತಿತರರು ನಮ್ಮ ದೇಹದ 
ಯಾವುದೇ ಜೀವಕೋಶವನ್ನು 
ಸಾಮರ್ಥ್ಯಗೊಳಸಿ ಯಾವುದೇ 


ಯೋಜನೆಗಳನ್ನು ತರುವತ್ತ ನಾನು ಹೆಚ್ಚು 
ಗಮನ ಕೊಡುತ್ತಿದ್ದೇನೆ. ನಮ್ಯ 
ಕ್ಷೇತ್ರದಲ್ಲ ಪ್ರತಿಯೊಂದು 


ಜೀವಕೋಶವನ್ನು ಅಂಶವನ್ನು ನಿರೂಪಿಸಲು 
ಸೃಷ್ಟಿಸಬಹುದೆಂಬ ಅದ್ಭುತ ಸಾಕಷ್ಟು ಪ್ರಯೋಗಗಳನ್ನು 
ಸಂಶೋಧನೆಯನ್ನು ಮಾಡಬೇಕಾಗುತ್ತದೆ. 
ಪ್ರಕಟಸಿದರು. ಆದ್ದರಿಂದ ನಿಮ್ಮ 
ಉದಾಹರಣೆಗೆ ಪ್ರಯೋಗಗಳು 
ಚರ್ಮದ ನಿಮ್ಮನ್ನು 
ಕೋಶಗಳಂ೦ದ ಯಾವ ದಿಕ್ಕಿಗೆ 
ಯಕತಿನ ಕೊಂಡೊಯ್ಯುತ್ತವೆ 
(9) 
ಎಂದು ನಿಮಗೆ 

ಕೋಶಗಳನ್ನು ಮಾಡಲು 

ತಿಆದಿದರೂ ನೀವು 
ಸಾಧ್ಯವಿಲ್ಲ. ಆದರೆ, ನಾವು ದಿ 

4 ಯೋಜನೆಯನ್ನು 


ಚರ್ಮದ ಕೋಶಗಳನ್ನು 
ಇಎಸ್‌ಸಿ ಯಂತಹ 

ಕೋಶಗಳಂತಾಗಲು ಪ್ರೇರೇಪಿಸಿದಾಗ 
(ವಿವಿಧ ಸಾಮರ್ಥ್ಯ ಆಕರ ಕೋಶಗಳು - 


ಪೂರ್ಣಗೊಳಸಲು ಬಹಳ 
ಸಮಯ ನೀಡಬೇಕಾಗುತ್ತದೆ. 
ನಾನು ಈಗ ಇರುವ ಹಂತದಲ್ಪ ನಾನೇ 


ಉತ್ತರಿಸಬೇಕಾದ ಪ್ರಶ್ನೆಗಳು ನನ್ನಲ್ಪೇ ಸಾಕಷ್ಟಿದ್ದು 
induced pluripotent stem cells-iPSCs) ಅದು 
ASSN ಅದಕ್ಕೆ ಉತ್ತರಗಳನ್ನು ಕಂಡುಕೊಳ್ಳಲು ನನ್ನದೇ 

ಇ ENS ics ತಂಡವನ್ನು ರಚಿಸಿ ನನ್ನದೇ ಪ್ರಯೋಗಾಲಯದಲ್ಲ 

ಕುಂದು ಅದರಂದ ಡೀವಕೋಂದವನ್ನು ಅದಕ್ಕೆ ಉತ್ತರ ಹುಡುಕುವ ಪ್ರಯತ್ನದಲ್ಪದ್ದೇನೆ. 
ತಯಾರಿಸುವ ಸಾಮರ್ಥ್ಯ ಪಡೆಯುತ್ತದೆ. ಆದ್ದರಿಂದ ಮ ಸಮಯವನ್ನು ನಾನು ವ್ಯರ್ಥ ಮ 

ಚ 
ಸೈದ್ಧಾಂತಿಕವಾಗಿ, ಹಲವಾರು ಪ್ರಾಯೋಗಿಕ ಹೊಸ ಯೋಜನೆಗಳನ್ನು ಬರೆಯುವತ್ತ, ಹಣದ 
ಉದ್ದೇಶಗಳಲ್ಲ ನಾವು ನಮ್ಮ ಶರೀರದ ಯಾವುದೇ ವ್ಯವಸ್ಥೆಗೆ ಪ್ರಯತ್ನಿಸುತ್ತಾ, ಗೆಳೆಯರೊಂದಿಗೆ 

@ J - 

ಜೀವಕೋಶದಿಂದ ಮತ್ಯಾವುದೇ ಜೀವಕೋಶಗಳನ್ನು ನನ್ನ ಸಂಶೋಧನೆಯನ್ನು ಹೆಂಚಿಕೊಳ್ಳುವುದರಲ್ಪ 
ತಯಾರಿಸಬಹುದು. ಸೈದ್ಧಾಂತಿಕವಾಗಿ, ನಿಮಗೆ ನಿರತನಾಗಿದ್ದೇನೆ. ಆದರೆ ಇದು ಸದಾ ಸಾಧ್ಯವಾಗುವುದಿಲ್ಲ 
ಯಕ್ಕತ್ತಿನ ಕಾಯುಲೆಯುದ್ದರೆ ನೀವು ಶರೀರದ ಏಕೆಂದರೆ ನಾನಿನ್ನೂ ಪರಿಪೂರ್ಣ ಸ್ವತಂತ್ರ ವಿಜ್ಞಾನಿಯಲ್ಲ. 
ಯಾವುದೇ ಸಾಮಾನ್ಯ ಜೀವಕೋಶದಿಂದ ಯಕೃತ್ತಿನ ಕೆಲವೊಮ್ಮೆ ನಾನು ನಿಭಾಯಸಬೇಕಾದ ಕೆಲಸಗಳು ವಿಧ 
ಕೋಶಗಳನ್ನು ತಯಾರಿಸಬಹುದು. ವಿಧವಾಗಿದ್ದು ಕೆಲಸದ ಒತ್ತಡ ಬಹಳ ಹೆಚ್ಚಾಗಿರುತ್ತದೆ. 


ಐ ಪಂಡರ್‌... ಶಾಲಾ ವಿಜ್ಞಾಪದ ಮರುಶೋಧನೆ | ಜುಲೈ ೨೦18 Ky 


ಆದ್ದರಿಂದ ನಾನು ಏನು ಹೇಳಲು ಇಷ್ಟಪಡುತ್ತೇನೆಂದರೆ, 
ನಿಮ್ಮ ಇಂದಿನ ಪ್ರಯೋಗಗಳು ಮತ್ತು ನಿಮ್ಮ ಭವಿಷ್ಯದ 
ಕಾರ್ಯತಂತ್ರ ಎರಡನ್ನೂ ನೀವು ಸಮತೋಲನದಲ್ಲ 
ನಿರ್ವಹಿಸಲು ನಿಮ್ಮ ಗಮನ ಮತ್ತು ಸಾಕಷ್ಟು ಸಮಯದ 
ಕೆಲಸ ಎರಡರ ಅಗತ್ಯವೂ ಇದೆ. 


6. ಜೀವವಿಜ್ಞಾನದಲ್ಲ ಸಂಶೋಧನಾ 
ವಿಜ್ಞಾನಿಯಾಗಿರುವುದರ ಉತ್ತಮಾಂಶಗಳೇನು? 
ನನಗೆ ಅದರ ಬಣ್ಣ ಏನೂ ತಿಆದಿಲ್ಲ. ನಾವು ಮಾಡುವ 
ಕೆಲಸ ನಮಗೆ ತೃಪ್ತಿದಾಯಕವಾಗಿರಬೇಕು 
ಎನ್ನುವುದು ಮಾತ್ರ ಮುಖ್ಯ. ನಾನು ಈಗ 
ಮಾಡುತ್ತಿರುವ ಕೆಲಸದಿಂದ ನನಗೆ ಸಿಗುತ್ತಿರುವ 
ತೃಪ್ತಿ ಬೇರಾವುದೇ ಕ್ಷೇತ್ರದಿಂದ ಸಿಗುತ್ತಿತ್ತು ಎಂದು 
ಹೇಳುವುದು ಬಹಳ ಕಷ್ಟ. ಇದಕ್ಕಿಂತ ದೊಡ್ಡ 
ಉತ್ತಮಾಂಶ ಇರುವುದು ಅಸಾಧ್ಯ. 


ಸ್ಯ ವೈಜ್ಞಾನಿಕ ಸಂಶೋಧನೆಗೆ ಹೇಆಅಮಾಡಿಸಿದ 
ಗುಣ ಹ್ರಭಾವಗಳೇನಾದರೂ ಇವೆಯೇ? 
ಹಾಗಿದ್ದಲ್ಲ ಅವು ಯಾವುವು? 
ನನ್ನ ಪ್ರಕಾರ ಗಮನಿಸಿ ನೋಡುವುದು. ಕುತೂಹಲ ಮತ್ತು 
ಜ್ಞಾನಕ್ಕೆ ಹಾತೊರೆತಗಳ ಅಗತ್ಯವಿದೆ. ಇದರ ಜೊತೆಗೆ 
ಈ ಕ್ಷೇತ್ರದಲ್ಲ ದೃಢ ಮತ್ತು ಅವಿರತ ಪ್ರಯತ್ನವೂ 
ಬೇಕಾಗಿದೆ. ನೀವು ತಿಆದುಕೊಂಡಂತೆ ಹಿಂದಿನ 
ವಿಜ್ಞಾನಿಗಳು ಇಂದಿನಂತೆ ಇರಲಲ್ಲ. ಅವರಲ್ಲ ಬಹಳ ಜನ 
ಕುತೂಹಲದಿಂದ ಪ್ರತಿಯೊಂದನ್ನೂ ಅವಲೋಕಿಸುವ 
ಮತ್ತು ತಿಆದುಕೊಳ್ಳುವ ಅತಿ ಸಾಮಾನ್ಯರಾಗಿದ್ದರು. ನನ್ನು 
ಅಚ್ಚುಮೆಚ್ಚಿನ ವಿಜ್ಞಾನಿ- ದ್ರಿಗೊರ್‌ ಮೆಂಡಲ್‌- ಜೆನೆಟಕ್ಸ್‌ನ 
ಜನಕ, ಒಬ್ಬ ಸನ್ಯಾಸಿ. ಅತಿ ಸರಕವಾದ ಅವಲೋಕನ 
ಮತ್ತು ಕ್ರಮಬದ್ಧ ದಾಖಲಾತಿಯುಂದ ಎಂತಹ 
ನಂಬಲಸಾಧ್ಯವಾದ ಸಂಗತಿಯನ್ನು ಹೊರತೆಗೆದ. 
ಹಾಗೆಯೇ. ಆಂಬಟೊನಿ ವಾನ್‌ ಲುವೆನ್ಹಾಕ್‌ ಒಬ್ಬ 
ಡ್ರೇಪರ್‌. ಇಂದು ನಾವು ಆತನನ್ನು ಸೂಕ್ಷ್ಯಜೀವಿಶಾಸ್ತ್ರದ 
ಜನಕ ಎಂದು ಗುರುತಿಸುತ್ತೇವೆ. ಅಂದಿನ ಸಮಯದಲ 
ಬರಿಗಣ್ಣಿನಿಂದ ನೋಡಲು ಅಸಾಧ್ಯವಾದ ಕಣಗಳನ್ನು 
ಆತ ತಾನೇ ಮಾಡಿದ ಸೂಕ್ಷ್ಯದರ್ಶಕದಿಂದ ನೋಡಿ 
ತಿಆದುಕೊಂಡ. ಆದ್ದರಿಂದ ನಿಮ್ಮಲ್ಲಿ ಇಂತಹುದು 
ಏನಾದರೊಂದು ಇದ್ದರೆ ಮಾತ್ರ ನೀವು ವಿಜ್ಞಾನಿಯಾಗಲು 
ಹಂಬಅಸುವಂತೆ ಮಾಡಬಲ್ಲದು. 


8. ಸಂಶೋಧನಾ ವಿಜ್ಞಾನಿಯಾದಾಗ 
ಹತಾಶೆಯನ್ನುಂಟು ಮಾಡುವ ಅಂಶಗಳು 
ಯಾವುವು? 

ವಿಜ್ಞಾನದಲ್ಲ ನೀವು ಆಯ್ದೆ ಮಾಡಿಕೊಂಡ ವಿಷಯದ 

ಪರಿಕಲ್ಪನೆಯ ಮೇಲೆ ಬಹಳ ಪ್ರಯೋಗಗಳನ್ನು 

ಮಾಡಬೇಕಾಗುತ್ತದೆ. ಜೈವಿಕ ವ್ಯವಸ್ಥೆಗಳು ಸುಲಭದ 
ಒಗಟಲ್ಲ ಅದರ ಒಳಗುಟ್ಟು ಅರಿಯುವುದು ಬಹಳ 
ಕಷ್ಟ. ಆದ್ದರಿಂದ ನಾವು ಅಂದುಕೊಂಡ ಪೂರ್ವ 
ಸಿದ್ದಾಂತ ತಪ್ಪಾಗಿರುವ ಸಾಧ್ಯತೆಯೇ ಹೆಚ್ಚು. ಇದೇ 
ಬಹಳ ಕರಿಕರಿ ಹತಾಶೆಯನ್ನುಂಟು ಮಾಡುವ 
ಸಂಗತಿ. ಒಬ್ಬ ಸಂಶೋಧನಾ ವಿಜ್ಞಾನಿಯ ಜೀವನದಲಿ 
ಅತಿ ಸಾಮಾನ್ಯವಾದ ವಿಷಯವೆಂದರೆ ಆತ ಹೆಚ್ಚು 
ಸಮಯ ದುಡಿದರೂ ಆತನ ಗಳಕೆ ಅತಿ ಅಲ್ಲ. 

ನೀವು ಅದೃಷ್ಟವಂತರಾಗಿದ್ದರೆ. ಶಾಲಾದಿನಗಳಂದಲೂ 
ಉತ್ತಮವಾಗಿ ಪ್ರಗತಿ ತೋರಿದ್ದರೆ. ನಿಮ್ಮ ವಯಸ್ಸು 

35 ಆದಾಗ ನಿಮಗೆ ಒಳ್ಳೆಯ ಕೆಲಸ ಸಿಗಬಹುದು. 

ಆದರೆ ಇನ್ನಿತರ ವೃತ್ತಿಗಕಲ್ಲ ಚೆನ್ನಾಗಿ ಹಣ ಸಂಪಾದನೆ 

ಮಾಡುವವರಿಗೆ ಹೋಪಸಿದರೆ ನಮಗೆ ಸಿಗುವ ಹಣ 
ಬಹಳ ಕಡಿಮೆ. ಇದು ಬಹಳ ನಿರುತ್ತಾಹದಾಯಕ 
ಸಂಗತಿ. ಈ ಎರಡು ವಿಷಯಗಳು ಸಹಜ 

ಆದರೆ ಎಷ್ಟೋಜನ ಅದನ್ನು ಅಂತಹ ದೊಡ್ಡ 

ತೊಂದರೆಯೆಂಬಂತೆ ನೋಡುವುದಿಲ್ಲ. 


ಆದರೆ ನನಗೆ ಕಿರಿಕಿರಿಯನ್ನುಂಟು ಮಾಡುವ 
ಸಂಗತಿಯೊಂದಿದೆ. ಜನರು ವಿಜ್ಞಾನಿಯನ್ನು ನೋಡಿ 
ತೀರ್ಯಾನಿಸುವ ರೀತಿ. ನನ್ನು ಅರ್ಥವೇನೆಂದರೆ, 

ನಿಮ್ಮ ವಿಜ್ಞಾನ ನನ್ನದಕ್ಕಿಂತ ಉತ್ತಮವೆಂದು ಹೇಗೆ 
ನಿರ್ಣಯುಸುತ್ತೀರಿ. ವಿಜ್ಞಾನವನ್ನು ಅಳೆಯುವ 
ಮಾನದಂಡ ಕೆಲವೊಮ್ಮೆ ವ್ಯಕ್ತಿನಿಷ್ಠ್ಟವಾಗಿರಬಹುದು. 
ವಸ್ತುನಿಷ್ಠ ಮಾನದಂಡಗಳು ಬಹಳ ದುರ್ಲಭ. ಇದು 
ವಿಜ್ಞಾನಿಯಾಗಿ ನಿಮ್ಮ ಬದುಕನ್ನು ಕಷ್ಟವಾಗಿಸಬಹುದು. 


೨. ನೀವು ಆಯ್ಲೆ ಮಾಡಿಕೊಂಡಿರುವ ವೃತ್ತಿ 
ನಿಮ್ಮ ವ್ಯಕ್ತಿತ್ಯವನ್ನು ರೂಪಿಸಿದೆಯಾ? ಹೌದು 
ಎನ್ನುವುದಾದರೆ ಹೇಗೆ? 

ಉಳದ ವೃತ್ತಿಗಳಂತೆ ಸಂಶೋಧನೆಯೂ ಅನೇಕ 

ಸಂದರ್ಭಗಳಕಲ್ಪ ವೈಯಕ್ತಿಕ ಮಟ್ಟದಲ್ಲ ಹಲವಾರು 

ಬದಲಾವಣೆಗಳನ್ನು ತರುತ್ತದೆ. ಗಮನ ಮತ್ತು 
ಕೇಂದ್ರೀಕರಿಸುವುದನ್ನು ಕಅಯಬೇಕು. ನಿರ್ದಿಷ್ಟ 
ಕಾರ್ಯಗಳನ್ನು ನಿರ್ದಿಷ್ಟ ಸಮಯದ ನಂತರ 


ಐ ಪಂಡರ್‌... ಶಾಲಾ ವಿಜ್ಞಾಪದ ಮರುಶೋಧನೆ | ಜುಲೈ ೨೦18 


ಕೈಬಡುವುದನ್ನೂ ಕಅಯಬೇಕು. ಸಂಶೋಧನೆಗೆ 
ಸಂಪನ್ಮೂಲಗಳ ಲಭ್ಯತೆ ಅದರಲ್ಲೂ ಅಭವೃದ್ಧಿಶೀಲ 
ದೇಶಗಳಲ್ಪ್ಲ ಪರಿಮಿತವಾದದ್ದು ಹೀಗಾಗಿ ವ್ಯವಸ್ಥೆ 
ನಿರ್ವಹಣಿಯನ್ನೂ ನೀವು ಕಅಯುತ್ತೀರಿ. 


ಅಂತಹ ಚಿಕ್ಷವರೇನೂ ಅಲ್ಲದ ಯುವ ಸಂಶೋಧಕರಿಗೆ 
ನೀವು ತರಬೇತಿಯನ್ನು ನೀಡಬೇಕಾಗುತ್ತದೆ. ನಿರ್ದಿಷ್ಟ 
ವಯಸ್ಪಾದ ನಂತರ ಜನರ ರೀತಿ ನೀತಿಗಳನ್ನು 
ಬದಲಾಲುಸುವುದು ಕಷ್ಟವಾದುದರಿಂದ ನೀವು 

ಕೆಲಸ ಮಾಡುವ ಸ್ಥಳದಲ್ಲ ಸಾಕಷ್ಟು ವಿರೋಧಗಳನ್ನು 
ತಂದುಕೊಳ್ಳುತ್ತೀರಿ. ಇನ್ನೂ ಹಲವು ಸಂದರ್ಭಗಳಲ್ಪ 
ವಿವಿಧ ಹಂತಗಕಳಲ್ಪ್ಲರುವ ಸಂಶೋಧಕರು 
ಸಹೋದ್ಯೋಗಿಗಳಾಗಿದ್ದು. ಹಿರಿತನ ಎನ್ನುವುದು 
ಅರ್ಥಹೀನವಾಗುತ್ತದೆ. ಆದ್ದರಿಂದ ಇದರ ವಿರುದ್ಧ 
ಏಳುವ ಮನೋಭಾವವನ್ನು ಹತ್ತಿಕ್ಕಿ ನಿಮ್ಮನ್ನು ನೀವೇ 
ತಿದ್ದು ಕೊಳ್ಳ ಬೇಕಾಗುತ್ತದೆ. 


10. ಪ್ರೌಢಶಾಲಾ ಶಿಕ್ಷಣ ಪೂರೈಸಿದ ನಂತರ 
ಯಾವುದೇ ವಿದ್ಯಾರ್ಥಿಯು ಜೀವವಿಜ್ಞಾನದಲ್ಲ 
ಸಂಶೋಧಕನಾಗಿ ಮುಂದುವರೆಯಲು 
ಯಾವ ಉನ್ನತ ಶಿಕ್ಷಣದ ಕೋರ್ಸನ್ನು 
ತೆಗೆದುಕೊಳ್ಳಬೇಕು? 


ಜೀವವಿಜ್ಞಾನದಲ್ಲ ಸಂಶೋಧಕನಾಗುವುದು ಒಂದು 
ದೀರ್ಪ ಪ್ರಕ್ರಿಯೆ. ಪ್ರೌಢಶಾಲಾ ಶಿಕ್ಷಣ ಪೂರೈಸಿದ ನಂತರ 
ಬ್ಯಾಚುಲರ್‌ ಡಿಗ್ರಿಯನ್ನು ಪಡೆದು ನಂತರ ಮಾಫ್ಟರ್‌ 
ಡಿರ್ರಿಯನ್ನು ಪಡೆದು ಅನಂತರ ಯಾವುದಾದರೂ 
ವಿಶ್ವವಿದ್ಯಾನಿಲಯ ಅಥವಾ ಸಂಸ್ಥೆಗಳಲ್ಲ ಪಿಎಚ್‌ಡಿ 
ವಿದ್ಯಾರ್ಥಿ ಸ್ಥಾನಕ್ಕೆ ಸೇರಿ ಕೊಳ್ಳಬೇಕು. ಯಾವುದೇ 
ಶಿಷ್ಯವೇತನ ಅಥವಾ ಸ್ಥಾನ ಸಿಗುವುದು ಕಷ್ಟ. ಜೊತೆಗೆ 
ನಿಮ್ಮ ನಿರ್ದಿಷ್ಟವಾದ ಆಸಕ್ತಿ ನಿಮ್ಮ ಪ್ರಯೋಗಾಲಯಗಳ 
ಆಯ್ದೆಯನ್ನು ಸೀಮಿತಗೊಳಸುತ್ತದೆ. ಪಿಎಚ್‌ಡಿ 
ಹೊಂದಿದ ನಂತರ ನಿಮಗೆ ಪೂರ್ಣ ಪ್ರಮಾಣದ 
ಸಂಶೋಧನೆಗೆ ಬಾಗಿಲುಗಳು ತೆರೆದುಕೊಳ್ಳುತ್ತವೆ 
ಮಾಫ್ಟರ್ಟ್‌ ಡಿ್ರಿ ಆದ ನಂತರ ಸಾಕಷ್ಟು ಕೈಗಾರಿಕಾ 
ಸಂಶೋಧನೆಯಲ್ಲ ಹಲವಾರು ಅವಕಾಶಗಳು 
ಸಿಗುತ್ತವೆ. ಆದರೆ ಶೈಕ್ಷಣಿಕ ಕ್ಷೇತ್ರದಲ್ಲ ಸಂಶೋಧನೆ 
ಮುಂದುವರೆಸಬೇಕಾದರೆ ನೀವು ನಿಮ್ಮ ಕ್ಷೇತ್ರದಲ್ಲಿ 
ನಿಪುಣ ಅಥವಾ ತಜ್ಞ ಎಂದು ನಿರೂಪಿಸಲು 

ಪಿಎಚ್‌ಡಿ ಅತ್ಯವಶ್ಯಕ. ಪಿಎಚ್‌ಡಿ ಪದವಿ ಕೆಲವನ್ನು 
ಸುಲಭವನ್ನಾಗಿಸುತ್ತದೆ. ಆದರೆ ಅದೂ ಮಾರ್ಗವನ್ನು 
ಸುಲಅತವಾಗಿಸಲಾರದು. ಶೈಕ್ಷಣಿಕ ಸಂಸ್ಥೆಗಳಲ್ಲಿ 


ಐ ವಂಡರ್‌... ಶಾಲಾ ವಿಜ್ಞಾಪದ ಮರುಶೋಧನೆ | ಜುಲೈ ೨೦18 


ದೊರಕುವ ಸ್ಥಾನಗಳು ನೀಮಿತವಾಗಿರುವುದರಿಂದ ನೀವು 
ಒಬ್ಬ ಪ್ರತಂತ್ರ ಸಂಶೋಧಕನೆಂದು ಸದಾ ರುಜುವಾತು 
ಪಡಿಸುತ್ತಲೇ ಇರಬೇಕಾಗುತ್ತದೆ. 


1. ಪದವಿ ವ್ಯಾಸಂಗದಲ್ಲ ಜೀವವಿಜ್ಞಾನವನ್ನು 
ಕಅತ ಹಿನ್ನೆಲೆ ಇರದ ಯಾರಾದರೂ 
ಭ್ರೂಣಶಾಸ್ತ ಅಥವಾ ಆಕರ ಕೋಶ 
ಸಂಶೋಧನೆಯಲ್ವ ಉನ್ನತ ವ್ಯಾಸಂಗ 
ಮಾಡಲು ಸಾಧ್ಯವೇ? 


ಮಾಡಬಹುದು. ಆದರೆ ಸ್ಪಲ್ಪ ಕಾಲ ನೀವು 
ವಿಜ್ಞಾನದ ಮೂಲಭೂತ ವಿಷಯಗಳನ್ನು 
ತಿಆದುಕೊಳ್ಳಬೇಕಾಗುತ್ತದೆ. ಜೀವಶಾಸ್ತ್ರದ ಹಿನ್ನೆಲೆ 
ಇಲ್ಲದಿದ್ದರೆ ನಿಮಗೆ ಯಾವುದೇ ಸಂಸ್ಥೆ 
ಸಂಶೋಧನೆಯನ್ನು ಕೈಗೊಳ್ಳಲು 
ಅವಕಾಶ ಕೊಡುವುದಿಲ್ಲ. ಕೆಲವು 
ಸಂಸ್ಥೆಗಳು ಜೀವವಿಜ್ಞಾನಕ್ಕೆ 
ಸಂಬಂಧಿಸಿದ ಪ್ರವೇಶ 
ಪರೀಕ್ಷೆಗಳನ್ನು ನಡೆಸುತ್ತವೆ. 

ಆದರೆ ಜೀವವಿಜ್ಞಾನದ ಹಿನ್ನೆಲೆ 
ಇಲ್ಲದವರಿಗೆ ಈ ಪರೀಕ್ಷೆಗಳು 
ಬಹಕ ಕಷ್ಟವೆನಿಸಬಹುದು. 

ಇದು ಎಲ್ಲರಿಗೂ ಒಂದೇ 
ಆಗಿರುವುದಿಲ್ಲ. ಆದರೆ ನನ್ನ 
ಪಕಾರ, ಅವನಿಗೆ ಅಥವಾ 

ಅವಳಗೆ ಈ ಕೋರ್ಸನ್ನು 

ತಾನು ಏಕೆ ಆಯ್ಲೆ ಮಾಡಿದ್ದೇನೆ 
ಎನ್ನುವುದು ಬಹಳ ಮುಖ್ಯ. ಜೈವಿಕ 
ವ್ಯವನ್ಥೆಗಳೂ ಸಹ ಭೌತವಿಜ್ಞಾನ ಮತ್ತು 
ರಸಾಯನವಿಜ್ಞಾನದ ತತ್ವಗಳ ಮೇಲೆ 
ಆಧರಿಸಿವೆ. ಆದ್ದರಿಂದ ಭ್ರೂಣ ಆಕರ ಕೋಶಗಳನ್ನು 
ಇನ್ನೊಂದು ನಿಟ್ಟಿನಿಂದ ಅರ್ಥ ಮಾಡಿಕೊಳ್ಳಬಹುದು. 
ಉದಾಹರಣೆಗೆ, ಇತ್ತೀಚಿನ ಯೋಜನೆಯೊಂದರಲ್ತ 
ನಾವು ಸೂಕ್ಷ ಪರಿಸರದಲ್ಲ ಯಾಂತ್ರಿಕ ಗುಣಧರ್ಮಗಳು 
ಆಕರ ಕೋಶಗಳ ಕಾರ್ಯ ವೈಖರಿಯನ್ನು ಹೇಗೆ 
ಬದಲಾಯುಸುತ್ತವೆ ಎಂಬುದನ್ನು ತಿಆಯುವ 
ಪ್ರಯತ್ನದಲ್ಪದ್ದೇವೆ. ಈ ಯೋಜನೆಯಲ್ಲ ನಾವು ಇತರ 
ಪ್ರಯೋಗಾಲಯಗಳ ಸಹಯೋಗದೊಂದಿಗೆ ಹೆಚ್ಚು 
ತಿಆದುಕೊಳ್ಳುವ ಪ್ರಯತ್ನದಲ್ಪದ್ದೇವೆ. ಹಾಗೆಯೇ. 
ಜೀವವಿಜ್ಞಾನದ ಗುಂಪಿನಲ್ಲ ಜೀವವಿಜ್ಞಾನಿಗಳು ಮತ್ತು 
ಜೈವಿಕ ಎಂಜನಿಯರ್‌ಗಕು ಇದ್ದರೂ, ಗಣಿತಜ್ಞರು ಮತ್ತು 
ಕಂಪ್ಯೂಟರ್‌ ತಜ್ಞರ ಸಹಕಾರವೂ ಬೇಕಾಗುತ್ತದೆ. 


12. ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಗೆ 
ಮೂಲಭೂತವಾಗಿ 1) ಆಕರ ಕೋಶ 
ಸಂಶೋಧನೆ ಮತ್ತು ೨) ಭ್ರೂಣಶಾಸ್ತ್ರ ಕ್ಸ 
ಸಂಬಂಧಿಸಿದಂತೆ ಉತ್ತಮ, ಜನಪ್ರಿಯ 
ಮುಸ್ತಕಗಳೇನಾದರೂ ಇದ್ದರೆ ತಿಆಸುವಿರಾ? 


ಈ ಎರಡೂ ವಿಷಯಗಳ ಬದ್ಧೆ ಒಳ್ಳೆಯ ಪುಸ್ತಕಗಳವೆ. 
ಆಕರ ಕೋಶಗಳಗೆ ಸಂಬಂಧಿಸಿದಂತೆ ಹಾರ್ವರ್ಡ್‌ ಸ್ಟೆಮ್‌ 
ಸೆಲ್‌ ಇನ್ನಟಟ್ಯೂಟ್‌ ಆನ್‌ಲೈನ್‌ ಸ್ಟೆಮ್‌ ಪುಸ್ತಕ (http:// 
www.stembook.org) ಆಡುಗಡೆ ಮಾಡಿದೆ. ಇದೊಂದು 
ಒಳ್ಳೆಯ ಪುಸ್ತಕ. ಲ್ಯಾಂಗ್‌ಮನ್‌ನ ಭ್ರೂಣಶಾಸ್ತ್ರ ಮುಸ್ಪಕ 
ಬೆಳವಣಿಗೆ ಜವ ವಿಜ್ಞಾನದ ಮೂಲಭೂತ ಅಂಶಗಳನ್ನು 
ಹೊಂದಿದೆ. ದುರದೃಷ್ಟವಶಾತ್‌ ಭ್ರೂಣಶಾಸ್ತ್ರ ಮತ್ತು 
ಬೆಳವಣಿಗೆ ಜೀವ ವಿಜ್ಞಾನದ ಪುಸ್ಪಕಗಳು ಒಂದು 
ಹಂತದಲ್ಪದ್ದು ಇದನ್ನು ಅರ್ಥ ಮಾಡಿಕೊಳ್ಳಲು ಜೀವ 
ವಿಜ್ಞಾನದ ಅರಿವಿನ ಹಿನ್ನೆಲೆ ಅಗತ್ಯವಾಗಿ ಬೇಕಾಗಿದೆ. 


13. ಭಾರತದಲ್ಲ ಶಾಲಾ ವಿದ್ಯಾರ್ಥಿಗಳು 
ಭೇಟಕೊಡಬಹುದಾದ (ಶಾಲಾ ಮಕ್ಷಳ 
ಭೇಟಯನ್ನು ಸ್ತಾಗತಿಸುವ) ಸಂಶೋಧನಾ 
ಸಂಸ್ಥೆಗಳವೆಯೇ? 

ನನಗೆ ತಿಆದ ಮಟ್ಟಿಗೆ ಸಾಕಷ್ಟು ಸಂಶೋಧನಾ 

ಸಂಸ್ಥೆಗಳು ಶಾಲಾ ಮಕ್ಕಳನ್ನು ಬಂಡಿತ 

ಸ್ಹಾಗತಿಸುತ್ತವೆ. ಇದರಿಂದ ಸಂಶೋಧನಾ 
ಪ್ರಯೋಗಾಲಯಗಳು ಹೇಗೆ ಕೆಲಸ ಮಾಡುತ್ತವೆ 
ಎನ್ನುವ ಬಣ್ಣ ಶಾಲಾ ಮಕ್ಷಳಗೆ ಮೊದಲ ಅನುಭವ 
ಆಗುವದು ನಿಜಕ್ಲೂ ಸಂತೋಷದಾಯಕ ವಿಷಯ. 
ಇಂತಹ ಕೆಲವು ಸ್ಥಳಗಳಲ್ಲ ವಾಮು ನನ್ನ ಸಾಕುತಾಲು 
ಎಂದುಕೊಂಡಿರುವ ರಾಷ್ಟ್ರೀಯ ರೋಗರಕ್ಷಾಶಾಸ್ತ್ರ 
ಇನ್ಸ್‌ ಟಟ್ಯೂಬಟ್‌, ನವದೆಹಲ ಖಂಡಿತ ಒಂದು. ಐಐಟ 
ಮತ್ತು ಐಐಎಸ್‌ಇಆರ್‌ಗಳು ಬಂಡಿತ ಉತ್ತಮ 


ಸಂಸ್ಥೆಗಳು. 


ಶಾಲೆಗಳು ಪ್ರಯೋಗಾಲಯಗಳಗೆ ಭೇಟಕೊಡುವಂತೆ, 
ವಿಜ್ಞಾನಿಗಳೂ ಸಹ ಶಾಲೆಗಳಆಗೆ ಭೇಟ ಕೊಡಬೇಕು. 
ಆರ್ಥಿಕವಾಗಿಯೂ ಇದು ಒಳ್ಳೆಯದು. ಹೆಚ್ಚು 
ಶಾಲೆಗಳು ದೊಡ್ಡ ನಗರಗಕಲ್ಲರುವ ಸಂಶೋಧನಾ 
ಸಂಸ್ಥೆಗಳಗೆ ಭೇಟಕೊಡುವುದು ಕಷ್ಟವಾಗುತ್ತದೆ. ನಮ್ಮ 
ದೇಶದಲ್ಲರುವ ಪ್ರತಿಯೊಬ್ಬ ವಿಜ್ಞಾನಿಯೂ ವರ್ಷಕ್ಕೆ 
ಒಂದು ದಿನ ಶಾಲೆಗೆ ಭೇಟಕೊಟ್ಟರೆ ಅದೊಂದು 
ಉತ್ತಮ ಆರಂಭವಾಗುತ್ತದೆ. 


14. ಭ್ರೂಣ ಆಕರ ಕೋಶ ಸಂಶೋಧನೆ 
ಎಂದರೇನು? ಏಕೆ ಈ ಸಂಶೋಧನೆಯ 
ನೈತಿಕತೆ ಸಾಮಾನ್ಯವಾಗಿ ಚರ್ಚೆಯ 
ವಿಷಯವಾಗಿದೆ? 


ಕೆಲವು ಸಲ ನಂಬಕೆ ಮತ್ತು ತರ್ಕದ ನಡುವೆ ಘರ್ಷಣೆ 
ಉಂಬಾಗುತ್ತದೆ. ಭ್ರೂಣ ಆಕರ ಕೋಶಗಳನ್ನು 
ಪಡೆಯಲು ಆರಂಭಕ ಹಂತದಲ್ಪರುವ, ಸಂಭಾವ್ಯ 
ಜೀವಿಯೊಂದರ ಅಂಕುರ ರೂಪವಾಗಿರುವ 
ಭ್ರೂಣವನ್ನು ನಾಶ ಮಾಡಬೇಕಾಗುತ್ತದೆ. ವಿಜ್ಞಾನಿಗಳ 
ಪ್ರಕಾರ ಜೀವಕ್ಷೆ ಅಪಾಯ ತರುವ ಹಲವಾರು 
ರೋಗಗಳನ್ನು ಭ್ರೂಣ ಆಕರ ಕೋಶಗಳಂ೦ದ 
ಗುಣಪಡಿಸಬಹುದು. ಆದರೆ ಸಂಭಾವ್ಯ 
ಜೀವಿಯೊಂದರ ಅಂಕುರ ರೂಪವಾಗಿರುವ 
ಭ್ರೂಣವನ್ನು ನಾಶ ಮಾಡಬೇಕಾಗುತ್ತದೆ. ಇದೊಂದು 
ದ್ವಂದ್ರ. ಆದರೆ ಚರ್ಚೆಗೆ ಒಳಗಾದ ಪ್ರಶ್ನೆಯೆಂದರೆ 
ನಿಜವಾಗಿಯೂ ಭ್ರೂಣವು ಮನುಷ್ಯನ ಜೀವವೇ, 
ಹಾಗಿದ್ದರೆ ಯಾವ ಹಂತದಲ್ಲ ನೀವು ಭ್ರೂಣವನ್ನು 
ಮನುಷ್ಯನೆಂದು ಪರಿಗಣಿಸುತ್ತೀರಾ. ಇದೇ ಈ 
ವಾದದ ತಿರುಳಾಗಿದ್ದು. ಯಾವುದೇ ನಿರ್ಣಯಕ್ಕೆ 
ಬರದೆ ಗಂಟೆಗಟ್ಟಲೆ ಇದರ ಬಣ್ಣೆ ವಾದ ನಡೆಸಬಹುದು. 
ಆದ್ದರಿಂದ ಬೇರೆ ಬೇರೆ ದೇಶಗಳು ಭ್ರೂಣ ಆಕರ 
ಕೋಶಗಳ ಬಣ್ಣೆ ಬೇರೆ ಬೇರೆ ನಿಯಮಗಳನ್ನು 
ಪಾಲಅಸುತ್ತಿವೆ. ಆದರೆ ನಮ್ಮಲ್ಲರುವ ಒಳ್ಳೆಯ 
ಅಂಶವೇನೆಂದರೆ ಭ್ರೂಣ ಆಕರ ಕೋಶಗಳಂತೆಯೇ 
ವರ್ತಿಸುವ ವಿವಿಧ ಸಾಮರ್ಥ್ಯ ಆಕರ ಕೋಶ 
(induced pluripotent stem cells- iPSCs) ಗಳನ್ನು 
ವಯಸ್ಥ ಮಾನವ ದೇಹದಿಂದ ಪಡೆದು ಆನುವಂಶಿಕ 
ಕರಕುಶಲತೆಯುಂದ (ಜೆನೆಟಕ್‌ ಮ್ಯಾನಿಪುಲೇಷನ್‌) 
ಅವರ ವಿಧಿಯನ್ನು ಐಬದಲಾಲುಸಬಹುದು. 


15. ಕಳೆದ ಹತ್ತು ವರ್ಷಗಳಿಂದ ಆಕರ ಕೋಶ 
ಸಂಶೋಧನೆಯಿಂದ ಸಮಾಜಕ್ಕೆ ನೇರವಾಗಿ 
ಆದ ಪ್ರಯೋಜನಗಳೇನು? 


ಆಕರ ಕೋಶಗಳ ಅಧ್ಯಯನದಿಂದ ಮೂರು ಮುಖ್ಯ 
ಪ್ರಯೋಜನಗಳವೆ. ಮೊದಲನೆಯದಾಗಿ, ಜೀವಿಯ 
ಮೂಲಭೂತ ಕಾರ್ಯವೈಖರಿಯ ಬಧ್ಗೆ ಹೆಚ್ಚು 
ತಿಆದುಕೊಳ್ಳಬಹುದು. ಎರಡನೆಯದಾಗಿ. ವೈದ್ಯಕೀಯ 
ರಂಗದಲ್ಲ ಆಕರ ಕೋಶಗಳು ಅಪಾರವಾದ 
ಸಾಮರ್ಥ್ಯವನ್ನು ಹೊಂದಿವೆ ಮತ್ತು ಕೊನೆಯದಾಗಿ. 
ಇದನ್ನು ಔಷಧ ಅಭವೃದ್ಧಿಯಲ್ಲ ಬಳಸುತ್ತಾರೆ. ಈ 


ಐ ವಂಡರ್‌... ಶಾಲಾ ವಿಜ್ಞಾಪದ ಮರುಶೋಧನೆ | ಜುಲೈ ೨೦18 


ಮೂರೂ ಅಂಶಗಳು ಪ್ರಮುಖವಾಗಿದ್ದು, ದುರ್ಬಲ 
ವೈದ್ಯಕೀಯ ಪರಿಸ್ಥಿತಿಗಳಲ್ಲ ಮತ್ತು ರೋಗಗಳನ್ನು 
ಗುಣಪಡಿಸುವುದರಲ್ಲ ಆಕರ ಕೋಶಗಳ ಅಭವ್ಯಧ್ಧಿ 
ಮತ್ತೊಂದು ಪರ್ಯಾಯ ವ್ಯವಸ್ಥೆಯಾಗುವುದನ್ನು 
ಎದಿರು ನೋಡುತ್ತಿದ್ದೇವೆ. 195೦ನೇ ಇಸವಿಯಿಂದಲೂ 
ಎಚ್‌ ಎಸ್‌ಸಿಗಳು ವೈದ್ಯಕೀಯ ಅಭ್ಯಾಸದಲ್ಲ 

ಆಗಾಧ್ದೆ ಉಪಯೋಗದಲ್ಲಿದ್ದು ಉಳದ ಆಕರ 
ಕೋಶಗಳ ಉಪಯೋಗ ಸೀಮಿತವಾಗಿದೆ. ಇತ್ತೀಚಿನ 
ಬೆಳವಣಿಗೆಗಳಂದ ಚರ್ಮ ಮತ್ತು ಮೂಳೆ ಸಂಬಂಧಿತ 
ಪರಿಸ್ಥಿತಿಗಳಲ್ಲ ಆಕರ ಕೋಶಗಳ ಉಪಯೋಗ 
ಕಂಡುಬಂದಿದೆ. ಹಲ್ಲು ಮತ್ತು ಕಣ್ಣಿಗೆ ಸಂಬಂಧಿಸಿದ 
ಪ್ರಯೋಗಗಳಕಲ್ಲ ಸಾಕಷ್ಟು ಆಶಾದಾಯಕ 
ಫಅತಾಂಶಗಳು ದೊರಕಿವೆ. ಇತ್ತೀಚಿನ ದಿನಗಳಲ್ಲ 
ಹೊಕ್ತಳ ಬಳ್ಳಯಿಂದ ಪಡೆದ ಆಕರ ಕೋಶಗಳು 
ಗುರುತಿಸಲ್ಪಟ್ಟದ್ದು ರಕ್ತ ಸಂಬಂಧಿತ ರೋಗಗಳಲ್ಪ 
ಹೆಚ್ಚು ಉಪಯೋಗದಲ್ಲವೆ. ನನ್ನ ಪ್ರಕಾರ ಈ ಕ್ಷೇತ್ರಕ್ಕೆ 
ಉತ್ತಮ ಭವಿಷ್ಯವಿದೆ. ಆದರೆ ಇದೊಂದು ರೂಪ 
ಪಡೆಯಲು ಇನ್ನೂ ಕಾಲಾವಕಾಶ ಬೇಕು. ww. 
clinicaltrials.org ಎ೦ಬ] ಆಕರ ಕೋಶಗಳನ್ನು 
ಒಳಗೊಂಡಂತೆ ಜೈವಿಕ ಔಷಧಿಯ ಬಣ್ಣೆ ಸಾಕಷ್ಟು 
ಸಂಪನ್ಯ್ಕೂಲಗಳು ದೊರಕುತ್ತವೆ. 


16. ಮಾನವನ ಭ್ರೂಣದ ಬೆಳವಣಿಗೆಯನ್ನು ಅರ್ಥ 
ಮಾಡಿಕೊಳ್ಳುವುದರ ಬಗ್ಗೆ ನಮ್ಮಲ್ಲ ಇನ್ನೂ 
ಮಹೋನ್ನತ ಪ್ರಶ್ನೆಗಳೇನಾದರೂ ಇವೆಯೇ? 

ಖಂಡಿತ ಹೌದು, ಸದ್ಯದ ಪರಿಸ್ಥಿತಿಯಲ್ಲಂತೂ 

ಅವು ಬಂಡಿತ ಅಸ್ತಿತ್ವವನ್ನು ಬಲು ಬೇಗನೆ 

ಕಳೆದುಕೊಳ್ಳುವುದಿಲ್ಲ. ಮನುಷ್ಯನ ಬೆಳವಣಿಗೆಯನ್ನು 

ಅಧ್ಯಯನ ಮಾಡುವುದು ನಿಜಕ್ಸೂ ಕಷ್ಟ. ಆದರೆ 
ಪ್ರಯೋಗಾಲಯದಲ್ಲ ಉಪಯೋಗಿಸುವ ಚಿಕ್ಕ ಪ್ರಾಣಿಗಳ 
ಬಗ್ಗೆಯೂ ಸಹ ನಮ್ಮಲ್ಲ ಉತ್ತರಿಸಲಾಗದ ಹಲವಾರು 
ಪಶ್ನೆಗಳವೆ. ನಾವು ಈ ಹಂದೆ ಕೇಳುತ್ತಿದ್ದ ಪ್ರಶ್ನೆಗಳಿಗೂ 
ಈಗ ನಮ್ಮಲ್ಲ ಮೂಡುವ ಪ್ರಶ್ನೆಗಳಗೂ ಸಾಕಷ್ಟು 
ಅಂತರವಿದೆ. ಆಕರ ಕೋಶಗಳ ಕಾರ್ಯವೈಖರಿಯನ್ನು 
ಜೀವಕೋಶದ, ಆಣ್ಷಿಕ ಮತ್ತು ರಸಾಯನಿಕ ಮಟ್ಟಗಳಲ್ಲ 
ಅರ್ಥಮಾಡಿಕೊಳ್ಳುವುದೇ ಈಗ ನಮ್ಮ ಗುರಿಯಾಗಿದೆ. 


ಐ ಪಂಡರ್‌... ಶಾಲಾ ವಿಜ್ಞಾಪದ ಮರುಶೋಧನೆ | ಜುಲೈ ೨೦18 


17. ವಿಜ್ಞಾನವನ್ನು 
ಹೇಗೆ ಹೇಆಕೊಟ್ಟರೆ 
ಶಾಲಾ 
ವಿದ್ಯಾರ್ಥಿಗಳು 
ಜೀವವಿಜ್ಞಾನದ 
ಸಂಶೋಧನೆಯತ್ತ 
ಆಕರ್ಷಿತರಾಗಿ 
ಅದನ್ನೇ 
ವೃತ್ತಿಯನ್ನಾಗಿ ಸ್ಪೀಕರಿಸಿ ಮುಂದುವರೆಯಲು 
ಸಾಧ್ಯವಾಗುತ್ತದೆ? ಇದಕ್ಕೆ ತಮ್ಮ 
ಸಲಹೆಗಳೇನು? 

ನನಗೆ ಇಂದಿನ ಶಾಲಾ ಪಠ್ಯಪುಸ್ತಕಗಳು ಮತ್ತು ಶಿಕ್ಷಣ 

ಪಧ್ಧತಿಯ ಬಗ್ಗೆ ಹೆಚ್ಚು ಅರಿವಿಲ್ಲ ಆದರೆ ಇತ್ತೀಚಿನ 

ದಿನಗಳಲ್ಲಂತೂ ಶಿಕ್ಷಣ ಪದ್ಧತಿ ನಿಜಕ್ಸೂ ಸರಿಯುಲ್ಲ 
ಎಂದು ಗೊತ್ತು. ತರಗತಿಗಕಳಲ್ಲ ಸೃಜನಶೀಲತೆಗೆ ಒತ್ತು 
ಕೊಡುತ್ತಿಲ್ಲ. ವಿಜ್ಞಾನವೊಂದರಲ್ಲೇ ಅಲ್ಲ, ಒಟ್ಟಾರೆ ಶಾಲಾ 
ಶಿಕ್ಷಣದಲ್ಲ ಉತ್ಸುಕತೆ, ಹೊಸ ಕಲ್ಲನೆಗಕ ಆವಿಷ್ಣಾರ, 
ಹೊಸತನದ ಆಲೋಚನೆ ಮತ್ತು ವಿಮರ್ಶಾತೃಕತೆಯನ್ನು 
ಪ್ರೋತ್ಸಾಹಿಸಬೇಕು. ಶಿಕ್ಷಣ ಹೆಚ್ಚು ಪ್ರಾಯೋಗಿಕ, ಪರಸ್ಪರ 
ವಿನಿಮಯ ಹಾಗೂ ಅಭಿವ್ಯಕ್ತಿ ಶೀಲವಾಗಿರಖೇಕು. ಕಲಕೆ 
ಶಿಕ್ಷಣದ ಒಂದು ಭಾಗ ಮಾತ್ರ. ಸೃಜನಶೀಲತೆಯನ್ನು 
ಪ್ರೋತ್ಸಾಹಿಸಿ ಅಭನಂದಿಸಬೇಕು. ನಮ್ಮ ಸುತ್ತಮುತ್ತಲು 
ನಡೆಯುವ ವಿದ್ಯಮಾನಗಳನ್ನು ಅವಲೋಕಿಸಿ 
ಅರ್ಥಮಾಡಿಕೊಳ್ಳುವುದೇ ವಿಜ್ಞಾನ; ತಂತ್ರಜ್ಞಾನ 
ಎನ್ನುವುದು ಘೇ ಜ್ಞಾನವನ್ನು ವಿಶಾಲವಾದ ಸಮಾಜಕ್ಕೆ 
ತಲುಪಿಸಿ ಉಪಯೋಗವಾಗುವಂತೆ ಮಾಡುತ್ತದೆ. 
ಶಾಲಾ ಮಕ್ಷಳು ನಮ್ಮ ಭಾರತೀಯ ವಿಜ್ಞಾನಿಗಳ ಬದ್ದೆ 
ತಿಆದುಕೊಂಡಿರುವುದು ಬಹಳ ಕಡಿಮೆ. ಇದೂ ಸಹ 
ಪರಿಹಾರೋಪಾಯಕ್ತೆ ಒಂದು ಮುಖ್ಯ ಅಂಶವಾಗಿದೆ. 
ಸ್ಥಳೀಯ ಸ್ಫೂರ್ತಿದಾಯಕ ಕಥೆಗಳು ಕಾಣಿಯಾಗಿವೆ. 
ಭಾರತೀಯ ವೈಜ್ಞಾನಿಕ ಸಮುದಾಯದೊಂದಿಗೆ 

ಆಗಾಧ್ಧೆ ಸಂಭಾಷಣಿಗಳನ್ನು ನಡೆಸುವುದರಿಂದ ಶಾಲಾ 

ವಿದ್ಯಾರ್ಥಿಗಳಗೆ ಸಹಾಯವಾಗುತ್ತದೆ. ವಿಜ್ಞಾನಿಗಳು 

ಶಾಲೆಗಳಗೆ ಭೇಟಕೊಟ್ಟು. ತಮ್ಮ ಕಥೆಗಳನ್ನು 

ಮಕ್ಷಳಗೆ ಹೇಳ, ವಿದ್ಯಾರ್ಥಿಗಳಗೆ ತಮ್ಮ ಆಸಕ್ತಿಯನ್ನು 

ಗುರುತಿಸಿಕೊಳ್ಳುವಂತೆ ಮಾಡಿ. ತಮ್ಮ ಕನಸುಗಳನ್ನು 

ನನಸನ್ನಾಗಿಸಲು ಪ್ರೇರೇಪಿಸಬೇಕು. 


